ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಕಾರವಾರ ಜಿಲ್ಲೆಯಲ್ಲಿ ಪಿ.ಎಮ್‌.ಜಿ.ಎಸ್‌.ವೈ ಯೋಜನೆಯಡಿಯ ಕಾಮಗಾರಿ ಬಗ್ಗೆ 
ಶ್ರೀ ಘೋಟ್ಸೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 


614 (713) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಕಳೆದ 3 ವರ್ಷಗಳಲ್ಲಿ ಕಾರಾವಾರ ಜಿಲ್ಲೆಯಲ್ಲಿ ; "ನಮ್ಮ ಗ್ರಾಮ ನಮ್ಮ ರಸ್ತೆ" ಹಾಗೂ 
ಪಿ.ಎಮ್‌.ಜಿ.ಎಸ್‌.ವೈ ಯೋಜನೆಯಡಿಯಲ್ಲಿ ಎಷ್ಟು ಕಿ.ಮೀ. ರಸ್ತೆಗಳನ್ನು ಅಬಿವೃದ್ಧಿ ಪಡಿಸಲಾಗಿದೆ; 
(ಕಾಮಗಾರಿಯ ಅಂದಾಜು ಪ್ರತಿ, ಬಿಲ್‌ ಪ್ರತಿ, ಹಾಗೂ ಕಾಮಗಾರಿಯ ಪೋಟೋ ಸಮೇತ 
ತಾಲ್ಲೂಕುವಾರು/ ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಕಳೆದ ಮೂರು ವರ್ಷಗಳಲ್ಲಿ ಈ ಯೋಜನೆಗಳಿಗೆ ಮೀಸಲಿಟ್ಟ, ಬಿಡುಗಡೆ ಮಾಡಿದ ಹಾಗೂ ಖರ್ಚು 
ಮಾಡಿದ ಅನುದಾನವೆಷ್ಟು; 


(ಇ) ಈ ಯೋಜನೆಯಡಿಯಲ್ಲಿ ಗ್ರಾಮೀಣ ರಸ್ತೆಗಳನ್ನು ಆಯ್ಕೆ ಮಾಡುವಾಗ ಅನುಸರಿಸಲಾಗುವ 
ನಿಯಮಗಳಾವುವು; (ನಿಯಮಗಳ ಆದೇಶದ ಪ್ರತಿಯೊಂದಿಗೆ ಸಂಪೂರ್ಣ ಮಾಹಿತಿ ನೀಡುವುದು) 


(ಈ) ಸದರಿ ಯೋಜನೆಯಡಿ ಮಂಜೂರಾದ ಹಣದಲ್ಲಿ ಬಹಳಷ್ಟು ಕಾಮಗಾರಿಯಲ್ಲಿ ಅವ್ಯವಹಾರ 
ಆಗಿದ್ದು, ಅಂತಹವರ ಮೇಲೆ ತನಿಖೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಳುವುದೇ; ಹಾಗಿದ್ದಲ್ಲಿ, ಎಷ್ಟು 
ದಿನದಲ್ಲಿ ತನಿಖೆ ಮಾಡಿ ಕ್ರಮ ಕೈಗೊಳ್ಳಲಾಗುವುದು ? 


